ಕರ್ನಾಟಿಕ ವಿಧಾನ ಪರಿಷತ 


1% 1. ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ : 1126 
2. ಮಾನ್ಯ ಸದಸ್ಯರ ಹೆಸರು : ಶ್ರೀ ಅ. ದೇವೇಗೌಡ (ಪದವೀಧರ ಕ್ಲೇತು) 
3. ಉತ್ತರಿಸುವ ದಿನಾ೦ಕ : 21.09.2021 
4. ಉತ್ತರಿಸುವ ಸಚಿವರು ಕೈಮಗ್ಗ, ಜವಳಿ ಮತ್ತು ಕಬ್ಬು ಅಭಿವೃದ್ದಿ ಹಾಗೂ ಸಕ್ಕರೆ ಸಚಿವರು 
ಕ್ರ.ಸಂ ಪ್ರಶ್ನೆ _. SN ಉತ್ತರ 
" (ಈ). ರಾಜ್ಯದಲ್ಲಿರುವ ಒಟ್ಟು ಸಕ್ಕರೆ' ಹಾದಿ: ಒಟ್ಟು 87 ನೋಂದಾಯಿತ ಸಕ್ಕರೆ ಕಾರ್ಬಾನೆಗಳಿದ್ದು, ಇವುಗಳ 
| ಸಾರ್ಬಾನೆಗಳೆಷ್ಟು: ಈ ಸಕ್ಕರೆ 'ಪೈಕಿ ಸರ್ಕಾರಿ ಸ್ವಾಮ್ಯದ 2 ಕಾರ್ಬಾನೆಗಳು, ಜಂಟಿ ವಲಯದ 01 ಕಾರ್ಲಾನೆ, 
| ಕಾರ್ಸಾನೆಗಳಿಂದ ವಿದ್ಯುತ್‌ |! ಖಾಸಗಿ ವಲಯದ 55 ಕಾರ್ಬಾನೆಗಳು, ಸಹಕಾರಿ ವಲಯದ 21 ಕಾರ್ಬಾನೆಗಳು 
ಉತ್ಪಾದಿಸುವ ಹಾಗೂ ಗುತ್ತಿಗೆ ನೀಡಿರುವ ಸಹಕಾರಿ ವಲಯದ 8 ಕಾರ್ಯಾನೆಗಳು' ಇರುತ್ತವೆ. 
ಕಾರ್ಕಾನೆಗಳೆಷ್ಟು: ವಲಯವಾರು ಸಕ್ಕರೆ ಕಾರ್ಯಾನೆಗಳ ವಿವರಗಳು ಈ ಕೆಳಕಂಡಂತೆ ಇರುತ್ತವೆ. 
ಕ್ರ.ಸಂ. | ವಲಯ ಕಾರ್ಯನಿರತ | ಸ್ಮಗಿತ | ಸಮಾಪನೆ | ಒಟ್ಟು 
1. ಸಾರ್ವಜನಿಕ 0 02 0 02 
§ ವಲಯ 
2. ಜಂಟಿ 0 0 01 01 
R ವಲಯ 
\ 3. ಸಹಕಾರ - 12 05 04 21 
° °° | ವಲಯ 
4. ಸಹಕಾರಿ 08 0 0 08 
ವಲಯ ' - 
(ಗುತ್ತಿಗೆ) 
5" | ಖಾಸಗಿ 45 10 0 55 
ವಲಯ 
ಒಟ್ಟಿ 65 17 - .05 87 
ಇವುಗಳಲ್ಲಿ ಪುಸುತ 64 ಸಕ್ಕರೆ ಕಾರ್ಬಾನೆಗಳು 
ಕಾರ್ಯನಿರ್ವಹಿಸುತ್ತಿದ್ದು, ಈ ಹೈಕ 53 ಸಕ್ಕರೆ ಕಾರ್ಲಾನೆಗಳು 
ಸಹವಿದ್ಯುತ್‌ ಘಟಕಗಳನ್ನು ಹೊಂದಿರುತ್ತವೆ. 

(4) ರಾಜ್ಯದಲ್ಲಿ ಈ ಮೂಲದಿಂದ ಸಹ ವಿದ್ಯುತ್ತ ಘಟಕಗಳನ್ನು ಹೊಂದಿರುವ 53 ಸಕ್ಕರೆ ಕಾರಾನೆಗಳು 
'ಉತ್ಪಾದಿಸಬಹುದಾದ ದಿನಂಪ್ರತಿ ವಿದ್ಯತ್‌ ಉತ್ಪಾದಿಸುವ ಸಾಮರ್ಥ್ಯ 1516.22 ಮೆ.ವ್ಯಾಟ್‌ 
ವಿದ್ಯುತ್‌ ಪ್ರಮಾಣವೆಷ್ಟು; ಈ | ಗಳಾಗಿರುತದೆ. 
ಬಗ್ಗೆ ಗುರುತಿಸಲಾಗಿರುವ § 
ಕಾರಾನೆಗಳ ಸಂಖ್ಯೆ ಎಷ್ಟು: 

(ಹ) | ಕಾರಾನೆಗಳು ಸಾಧಿಸಿರುವ ಬಗಾಸ್‌ನಿಂದ ಉತ್ಪಾದನೆಯಾಗುವ ವಿದ್ಯತ್‌ ಅನ್ನು ಸಕ್ಕರೆ 
ಪ್ರಗತಿ ಏನು? (ವಿವರ | ಕಾರಾನೆಗಳ ಆಂತರಿಕ ಉಪಯೋಗಕ್ಕಾಗಿ ಬಳಸಲಾಗುತ್ತದೆ ಹಾಗೂ 
ನೀಡುವುದು) ಹೆಚ್ಚುವರಿ ವಿದ್ಯುತ್‌ ಅನ್ನು ವಿದ್ಯತ್‌ ಸರಬರಾಜು: ಕಂಪನಿಗಳಿಗೆ ಮಾರಾಟ 


ಮಾಡಲಾಗುತ್ತದೆ. ವಿದ್ಯುತ್‌ ಸರಬರಾಜು ಕುರಿತು ಸಂಬಂಧಪಟ್ಟ ಕಾರ್ಯಾನೆ 
ಮತ್ತು ವಿದ್ಯತ್‌ ಕಂಪನಿಗಳೊಂದಿಗೆ ವಿದ್ಯುತ್‌ ಖರೀದಿ ಕರಾರು (Power 
purchase Agreemen) ಮಾಡಿಕೊಳ್ಳಲಾಗುತ್ತದೆ. ಅದರಂತೆ, ಪ್ರಸ್ತುತ ಪ್ರತಿ 
ಯೂನಿಟ್‌ ಒಂದಕ್ಕೆ ವಿದ್ಯತ್‌ ದರ ರೂ459ಗಳಷ್ಟು ನಿಗದಿಗೊಳಿಸಲಾಗಿದೆ. 
ವಿದ್ಯುತ್‌ ಉತ್ಪಾದನೆ ಮತ್ತು ಬಳಕೆಯು ಆಯಾ ಕಾರ್ಬ್ಯಾನೆಗಳ ತಾಂತಿಕ 
ಸಾಮರ್ಥ್ಯ. ಕಬ್ಬು ನುರಿಸುವ ಅವಧಿ, ಪ್ರಮಾಣ ಹಾಗೂ. ಕಾರ್ಯಾನೆಯು 
ಅಳವಡಿಸಿಕೊಂಡಿರುವ ಯಂತ್ರೋಪಕರಣಗಳ ಮೇಲೆ 
ಅವಲಂಬಿತಮವಾಗಿರುತ್ತದೆ. ರಾಜ್ಯದಲ್ಲಿ ವಿದ್ಯುತ್‌ ಉತ್ಪಾದಿಸುತ್ತಿರುವ ಸಕ್ಕರೆ 
ಕಾರ್ನಾನೆಗಳು ಮತ್ತು ಅವುಗಳ ಉತ್ಪಾದನಾ ಸಾಮರ್ಥ್ಯದ ವಿವರಗಳನ್ನು 
ಅಮು ಬಂಧದಲ್ಲಿ ಒದಗಿಸಿದೆ. 


ಕಡತ ಸಂಖ್ಯೆ:ಸಿಐ 92 ಎಸ್‌ಜಿಎಫ್‌2021 _ 


[es 


ಯಿ 
(ಶಂಕರ ಬ.ಲೇಲ.ಮುನೇನೆಕೊಪ್ಪ) 
ಕೈಮಗ್ಗ, ಜವಳಿ ಮತ್ತು ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ಸಚಿವರು 


| ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಕತ್ರಿ ಪ್ರೀ. ಅ.ದೇವೇಗೌಡ (ಪದವೀಧರರ ಕ್ಷೇತು ಇವರ ಚುಕ್ಕೆ ಗುರುತಿನ ಪ್ರಶ್ನೆ 


ಸಂಖ್ಯೆ: ೦6ಕ್ಕೆ ಅನುಬಂಧ 


ರಾಜ್ಯದಲ್ಲಿರುವ ಸಕ್ಕರೆ ಕಾರ್ಯಾನೆಗಳ ವಿದ್ಯಶ್‌ ಪ್ರಮಾಣದ ವಿವ 


3 ಕಾರ್ಪಾನೆಗಳ ಹೆಸರು 'ಮತ್ತು ವಿಳಾಸ 
ಪರಣಾಪ ಇನೆ a 
- 1 ಅಧ ಶುಗರ್‌ ಲಿ, ವಿಷ್ಣು ಪನ್ನಗ ಅಢಣ ತಾಮ್ಲಾಹ 24.00 

ಬೆಳಗಾವಿ ಜಿಲ್ಲೆ ” : 

2| ಚಿದಾನಂದ ಬಸಪ್ರಭು ಕೋರ ಸಹಾರ ಸಕ ಇರಾ NE 

. ನಿ. ಚೆಕ್ಕೋಡಿ ಈ, ಬೆಳಗಾವಿ ಜಿಲ್ಲೆ 

3 |ಇಐಡಿ ಫ್ಯೂರಿ (ಇಂಡಿಯಾ) ಲಿ; ಖಾನ್‌ಪೇಟೆ, ರಾಮಮಗಗ 13:00 
ತಾಲ್ಲೂಕು, ಬೆಳಗಾವಿ ಜಿಲ್ಲೆ 
(ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಸಾನೆಯ ಗುತ್ತಿಗೆದಾರರು) 

4 | ಗೋಕಾಕ್‌ ಶುಗರ್ಸ್‌, ಕೊಳವಿ, ಗೋಕಾಕ್‌ ತಾಲ್ಲೂಕು, 15.00 
ಚೆಳಗಾಖಿ ಜಿಲ್ಲೆ 

5 ಹಾಲಸಿದ್ದನಾಥ ಸಹಕಾರಿ ಸಕ್ಕರೆಕಾರ್ಬಾನೆ ನಿ, ನಿಪ್ಪಾಣಿ, 15.00 
ಚಿಕ್ಕೋಡಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ : 

6 | ಹಿರಣ್ಯಕೇಶಿ ಸಹಕಾರಿ ಸಕ್ಕರೆಕಾರ್ಸಾನೆ ನಿ, ಸಂಕೇಶ್ವರ. I 52.00 
ಹುಕ್ಕೇರಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ oo 

7 ಕೃಷ್ಣಾ ಸಹಕಾರಿ ಸಕ್ಕರೆ ಕಾರ್ಯಾನೆ ವನಿ," ಅಥಣಿ ತಾಲ್ಲೂಕು, 27.00 
ಹಳಿಯಾಳ, ಅಥಣಿ ತಾಲ್ಲೂಕು,ಬೆಳಗಾವಿ ಜಿಲ್ಲೆ _ | ' 

8 |ರೇಖಕಾ ಶುಗರ್‌ ಬುರ್‌ನ್ಯ ಆಧ ಇಲ್ಲಾ CIO 
ಬೆಳಗಾವಿ ಜಿಲ್ಲೆ ., oo 

5 [ನಮಾ ಮುನತ್ಯ್‌ ಪನ ಇವಾ ತಾನ್ಗೂಪು;] 34 

' | ಬೆಳಗಾವಿ ಜಲ್ಲೆ 

10 | ಸತೀಶ್‌ ಶುಗರ್ಸ್‌ ಲಿ. ಹುಣಶ್ಯಾಳ, ಗೋಕಾಕ್‌ ತಾಲ್ಲೂಕು, 31.00 
ಬೆಳಗಾವಿ ಜಿಲ್ಲೆ. 

11 | ಶಿರಗುಪ್ಪಿ ಶುಗರ್‌ ವರ್ಕ್‌ ಲಿ, ಕಾಗ್‌ವಾಡ್‌, ಇತ] 20.00 
ತಾಲ್ಲೂಕು, ಬೆಳಗಾವಿ ಜಿಲ್ಲೆ NE ಸ್‌ 

7 5ವ ತುಗದ್ಧ ಈ ನಾಡಾ ಹವಾ ತಾಲ್ಲೂಕು 33ರ 3 


29 


ತಾಲ್ಲೂಕು, ವಿಜಯಪುರ ಜಿಲ್ಲೆ 


14 | ವೆಂಕಟೇಶ್ವರ ಪವರ್‌ ಪ್ರಾಜಿಕ್ಸ್‌` ಲೌ 'ಚೇಡ್ಯಜಾಳ್‌ ಚೆನ್ನಾದ 2300 
ತಾಲ್ಲೂಕು, ಬೆಳಗಾವಿ ಜಿಲ್ಲೆ. ' 
15 ವಿಶ್ವರಾಜ್‌ ಶುಗರ್ಸ್‌ ಇಂಡಸ್ಟ್ರೀಸ್‌ ಲಿ., ಬೆಲ್ಲದ ಬಾಗೇವಾಡಿ, 39.00 
ಹುಕ್ಕೇರಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ 
16 ಸೌಭಾಗ್ಯಲಕ್ಸಿ ಶುಗರ್ಸ್‌, ಹಿರೇನಂದಿ, ಗೋಣಾಕ್‌ ತಾಲ್ಲೂಕು, 18.00 
ಬೆಳಗಾವಿ ಜಿಲ್ಲೆ | 
!7 | ಬೆಳಗಾಂ ಶುಗರ್‌ ಪ್ರೈ.ಲಿ, `ಹುಡಳಿ ನ್ರಾಮ, ಪಗಾವ 1400 
ತಾಲ್ಲೂಕು" & ಜಿಲ್ಲೆ 
ಬಾಗಲಕೋಟಿ ಅಲ್ಲೆ 
BTS ಶುಗರ್ಸ್‌ ಲಿ, `ಬಡಗಂಡಿ,  ಐಬೀಛನ ತಾಲ್ಲೂಕು, 30.00 
ಬಾಗಲಕೋಟೆ, ಜಿಲ್ಲೆ - 
19 | ಜೆಮ್‌ ಶುಗರ್ಸ್‌ ಲ್ಲಿ ಸುಂದರನ,  ಬಾಧಗಿ ತಾನೂ 22.50 
ಬಾಗಲಕೋಟೆ ಜಿಲ್ಲೆ | 
20 | ಗೋದಾವರಿ ಶುಗರ್ಸ್‌ ಲಿ, ಸಮೀರವಾಡಿ, ಮುಧೋಣ್‌ 45.56 
ತಾಲ್ಲೂಕು, ಬಾಗಲಕೋಟಿ ಜಿಲ್ಲೆ 
21 | ಇಂಡಿಯನ್‌ ಕೇನ್‌ ಪವರ್‌ ಲ್ಲಿ ಉತ್ತೂರ್‌, “ಮುಧೋಳ್‌ 78.00 
ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ 
22 [ವಾನಾಡ ಶುಗರ್ಸ್‌ ಲಿ, ಹಿರೇಪಡಸಲಗಿ, ಇವನಾ 29.80 
| ತಾಲ್ಲೂಕಂ, ಬಾಗಲಕೋಟೆ ಜಿಲ್ಲೆ 
23 | ನಿರಾಣಿ ಶುಗರ್ಸ್‌ ಲಿ, ಮುಧೋಳ್‌, ಬಾಗಲಕೋಟಿ ಜಿಲ್ಲೆ. 
ಎ24 ಪ್ರಭುಲಿಂಗೇಶ್ವರ: ಶುಗರ್ಸ್‌ ಈ ೃದ್ಠಾಪುಕ, ಇಮಾಂ 
ತಾಲ್ಲೂಕು, ಬಾಗಲಕೋಟಿ” ಜಿಲ್ಲೆ ' Ms ರ 
3 ಕ್ಯ ಸಾನ್‌ ರನ್ನಾನಗರ, ಮ್ಞುಧಾ ಜ್ಯಾ 
Ms ಬಾಗಲಕೋಟಿ ಜಿಲ್ಲೆ ; f oy ” 
KE: ಇ.ಐ.ಡಿ. ಪ್ಯಾರಿ ಗಂಡಾ ಲಿ, ನಾನಾ `ನಾಷ್ಠನ್‌ಗಿತಾ 
ಬಾಗಲಕೋಟೆ ತಾಲ್ಲೂಕು ಮತ್ತು ಜಿಲ್ಲೆ R ರ 
27]ಶ್ರೀ ಸಾಯಿ ಪ್ರಿಯಾ ಹಹ ಕ್ರಿ ಸಷ್ಯನನ್‌ಮ್ಯಾಹೂಹು 
ಜಮಖಂಡಿ ತಾಲ್ಲೂಕು, ಬಾಣಿಲಕೋಟಿ ಜಲ್ಲೆ 
ವಿಜಯಪುರ ಜಲ್ಲೆ 
77 ನಾಡಿನ್‌ ಹಾನರ್‌ ಮ್ಯಾನುಘ್ಯಾಕ್ಸರಾನ್‌ ಸಾನ ಪ TES 
ಹಾವಿನಾಳ, ಇಂಡಿ ತಾಲ್ಲೂಕು, ವಿಜಯಪುರ ಜಿಲ್ಲೆ 
ಜಮಖಂಡಿ ಶುಗರ್ಸ್‌ ಲ್ಲಿ, (ಘಟಕ-2) ನಾದ್‌ ಕಣ, ಎಂಡಿ 5730 


30 | ಪಂದಿ ಸಹಕಾರಿ ಸಕ್ಕರೆ ಕಾರ್ಜಾನೆ ನಿ, ಕೃಷ್ಣಾನಗರ, 18.14 
ವಿಜಯಪುರ ತಾಲ್ಲೂಕು ಮತ್ತು ಜಿಲ್ಲೆ 

31 | ಕೆ.ಪಿ.ಆರ್‌. ಶುಗರ್‌ ಮಿಲ್‌ ಪ್ರೃ ಲಿ, ಅಲಮೇಲು ಗ್ರಾಮ, 20.50 
ಸಿಂಧಗಿ ತಾಲ್ಲೂಕು, ವಿಜಯಪುರ ಜಿಲ್ಲೆ 

7| ಪನಾಲಿ`ಹಗಡ್ಗ ಕ ಮನಾನ್‌ ಸಧನ ಎಲಾ 1300 
ವಿಜಯಪುರ. ಜಿಲ್ಲೆ 

3 |ಶ್ರೀ ಬಸವೇಶ್ವರ ಶುಗರ್ಸ್‌ ಲೆ" '`ಕಾರಹೋಳ್‌, 360 
ಬಸವನಬಾಗೇವಾಡಿ ತಾಲ್ಲೂಕು, ವಿಜಯಪುರ ಜಿಲ್ಲೆ 

375 ಬಾಲಾಜಿ ಶುಗಕ್ಕ ೩ ಇವರ್‌ ಪ್ರರ ಚುಗವ್‌ Tri 

| ಮುದ್ದೇಬಿಹಾಳ್‌ ಈ॥, ವಿಜಯಪುರ ಜಿಲ್ಲೆ 
ಉತ್ತರೆ ಕನ್ನಡ ಜಲ್ಲೆ 

37] ಇ. ಐ& ಪ್ಯಾರಿ ಣಾಡಹಾ್‌ ಕ `ಹುಲ್ಲಟ್ಟಿ, ಹಳೌಯಾಳ 3137 
ತಾಲ್ಲೂಕು, ಉತ್ತರ 'ಕನ್ನಢ ಜಲ್ಲೆ 
ಗದಗ ಕ್ಷೆ ನಾ 

36 | ಜಯನಗರ `ಶುಗಕ್ಷ್‌ ಸೆ" ಮಢಗಿಕ ಸಹಾರ ಸಕ್ಕರೆ ಗ 
ಕಾರ್ಬಾನೆಯ ,'" ಗುತ್ತಿಣೆದಾರರ್ಬುನ: ಗಂಣಾಪುರ, ಮುಂಡರಗಿ 3k.50 
ತಾಲ್ಲೂಕು, ಡೆದಗೆ"“ಜಿಲ್ಲೆ".. RN 
ಹಾವೇರಿ ಜಲ್ಲೆ par FE 

37 ಜಿಎಂ ಶುಗರ್ಸ್‌ ಲ್ಲಿ, ರ್ನ” ಸಹಕಾರಿ ಸಕ್ಕರೆ 
ಕಾರ್ಜಾನೆಂತು ಗುತ್ತಿಗೆದಾರರು) ಪಂಗೂರು, "ಹಾವೇರಿ [8.00 
ತಾಲ್ಲೂಕು ಮತ್ತು ಜಿಲ್ಲೆ 
ಬದರ್‌ ಜಲ್ಲೆ y 

38 | ಭಾಲ್ಕೇಶ್ವರ ಶುಗರ್ಸ್‌. ಲಿ, ಭಾಜೋಳಗ, ಭಾಲ್ಕಿ ತಾಲ್ಲೂಕು, 1400 
ಬೀದರ್‌ ಜಿಲ್ಲೆ | | 

39 | ಮಹಾತ್ಮಗಾಂಧಿ ಸಹಕಾರಿ ಸರೆ ಕಾರ್ನಾನ್‌ ನಿ. 7700 
ಹಿಚೆಕ್‌ಮಠ್‌, ಭಾಲ್ಕಿ ತಾಲ್ಲೂಕು, ಬೀದರ್‌ ಜಿಲ್ಲೆ 

40 | ನಾರಂಜಾ ಸಹಕಾರಿ ಸಕ್ಕರೆ ಕಾರಾಸೆ ನಿ, ಇಮಾಂಮರ, $.00 
ಬೀದರ್‌ ತಾಲ್ಲೂಕು ಮತ್ತು ಜಿಲ್ಲೆ 

41 | ಬೀದರ್‌ "ಕಿಸಾನ್‌ ಶೆಕ್ಕರ್‌' ಕಾರ್ಬಾನಾ ಲಿ. ಮೊಗ್ಡಾಲ್‌ ಗ್ರಾಮ, 15.00 
ಸ್ಯಾಷನಲ್‌ ಹೈವೇ ನಂ.9, ಬೀದರ್‌ ತಾಲ್ಲೂಕು ಮತ್ತು ಜಿಲ್ಲೆ 
ಕವಮರಣ ಜಲ್ಲೆ } i 

177 ಎನ್‌ವನ್‌ಎರ್‌ ಪಣಡ್ಕ ಘಾಸನೂರು, ಇಳಾದ ನಾಸಾ EEN 


ಕಲಬುರಗಿ ಜಿಲ್ಲೆ 


(ಸಹಕಾರಿ ಸಕ್ಕರೆ ಕಾರ್ಬಾನೆಯ ಗುತ್ತಿಗೆದಾರರು) 


43 


ರೇಣುಕಾ ಶುಗರ್ಸ್‌, ಹವಳಗಾ, ಅಫ್ವಲ್‌ಮರ ತಾಲ್ಲೂಕು, 
ಕಲಬುರಗಿ ಜಿಲ್ಲೆ. 


29.70 


ಉಗಕರ್‌ : ಶುಗರ್ಸ್‌ .ಲಿ., ನಾಗರಹಳ್ಳಿ, ಮಲ್ಲಿ ಘಟಕ 'ಜೇವರ್ಗಿ, 
ತಾಲ್ಲೂಕು, ಕಲಬುರಗಿ ಜಿಲ್ಲೆ 


15.50 


ಎಹಾವಗಕ ಸಕ. 


ಕೋರ್‌ ಗ್ರೀನ್‌ 'ಶುಗಣ್ಕ ಪ್ಲ ಪಮಕೂರು ಗ್ರಾಮ 
ಶಹಪುರ ತಾಲ್ಲೂಕು, ಯಾದಗಿರಿ ಜಿಲ್ಲೆ ಆ 


.-24,00 


"ದಾವಣಗೆರೆ ಜಲ್ಲೆ 


ದಾವಣ ಶುಗರ್ಸ್‌ ಫು ವಾಡ, ವಾಪಾಸ್‌ ತಾಮ್ಲೂಕು 
ಮತ್ತು ಜಲ್ಲೆ : 


2445 


ಶ್ಯಾಮನೂರು ಶುಗರ್ಸ್‌ ಲೆ. ದ ಸ್ಯಾ 
ತಾಲ್ಲೂಕು, ದಾವಣಗೆರೆ ಜಿಲ್ಲೆ” ನಿ 


22:00 


ಪ್ಯಾರಿ ಜಲ್ಲೆ 


'ಹೃವಾಡ ಹಾಗಕ್ಸ `ಈ ಬೀರಪ್ಪ ಹೊವಿನಹಡಗವ 


ತಾಲ್ಲೂಕು, ಬಳ್ಳಾರಿ ಜಿಲ್ಲೆ 


18.00 


ಮಂಡ್ಯ ಜಿಲ್ಲೆ 


49 


ಚಾಮುಂಡೇಶ್ವರಿ ಶುಗರ್ಸ್‌ `ಭಾರತ ನನರ ಮದ್ಯಾರು 
ತಾಲ್ಲೂಕು, ಮಂಡ್ಯ' ಜಿಲ್ಲೆ. 


3600 


50 


ಭೋರಮಂಡಲ್‌ `ಹುಗದ್ಟ್‌  ವನಿಎಲರ್‌ 'ಹನಹ್ಟ್ರ] ಈ 
ಮಾಕವಳ್ಳಿ, ಕೆ.ಆರ್‌.ಪೇಟೆ ತಾಲ್ಲೂಕು, "ಮಂಡ್ಯ ಜಿಲ್ಲೆ 


30.00 


51 


1 ಎನ್‌ಎಸ್‌ಎರ್‌ ಎಸ್‌ಎಂ) ಪಾಗಥ್ಸ ಪ ಸಾಮ್ಯ 


ಮದ್ದೂರು ತಾಲ್ಲೂಕು, ಮಂಡ್ಯ ಜಿಲ್ಲೆ 


26,00 


ಪ್ಯಷಾರು ಇತ್ತೆ 


52 


ಬನ್ನಾರಿ ಅಮ್ಮನ್‌. ಶುಗರ್ಸ್‌ ಲಿ, ಅಳಗಂಚಿ,: ನಂಜನಗೂಡು 
ತಾಲ್ಲೂಕು, ಮೈಸೂರು ಜಿಲ್ಲೆ 2 


EN 


ಚಾಮರಾಜನಗರ ಜಲ್ಲೆ 


53 


ಬನ್ನಾರಿ ಅಮ್ಮನ್‌ ಶುಗರ್ಸ್‌ ಲೆ. `ತುಂತೂರು, ಕೊಳ್ಳೇಗಾಲ 
ತಾಲ್ಲೂಕು, ಚಾಮರಾಜನಗರ ಜಿಲ್ಲೆ 


20.00 


ಹಿಟ್ಟು 
ಆ 


1516.22 


